ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ 


1199 


ಸದಸ್ಯರ ಹೆಸರು ಶ್ರೀ ಹೆಚ್‌.ಎಂ. ರಮೇಶ್‌ ಗೌಡ 
ಮ ಎ (ವಿಧಾನಸಭೆಯಿಂದ ಚುನಾಯಿತರಾದವರು) 

ಸ ಉತ್ತರಿಸಬೇಕಾದ ದಿನಾಂಕ. . > 07-03-2022 
ಉತ್ತರಿಸುವ ಸಚಿವರು ಮಾನ್ಯ ಇಂಧನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ 
ಸಚಿವರು 

“ಪ್ರ. 

4೦ ಪುಶ್ನೆ ಉತ್ತರ 

ಅ) | ರಾಜ್ಯದಲ್ಲಿ ಸರ್ಕಾರಿ ಕಛೇರಿಗಳು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರವು. ಕನುಡ 
ಸೇರಿದಂತೆ, ಇತರೆ ಖಾಸಗಿ ಸಂಸ್ಥೆಗಳು .| ನಾಡು-ನುಡಿ, ನೆಲ-ಜಲ, ಭಾಷೆ-ಸಂಸ್ಕೃತಿಗಾಗಿ 
ನಾಮಫಲಕಗಳಲ್ಲಿ ಕನ್ನಡವನ್ನು | ಶ್ರಮಿಸುತ್ತಿರುವ ಕರ್ನಾಟಿಕ ಸರ್ಕಾರದ 
ತಪ್ಪಾಗಿ ಅಥವಾ ಅಪಾರ್ಥವಾಗಿ | ಶಾಸನಬದ್ದ ಸಂಸ್ಥೆಯಾಗಿದೆ. 1963ರ ಭಾಷಾ 
ಬರೆಯುತ್ತಿರುವುದು ಸರ್ಕಾರದ ಗಮನಕ್ಕೆ | ಅಧಿನಿಯಮ ಅನುಷ್ಠಾನದ ಮೇಲುಸ್ತುವಾರಿಗಾಗಿ 
ಬಂದಿದೆಯೇ; ಬಂದಿದ್ದಲ್ಲಿ, ಶುದ್ದ ಕನ್ನಡ | ಕಾಯ್ದೆಯಲ್ಲಿ ಪ್ರದತ್ತವಾದ ಅಧಿಕಾರ 
| ಬಳಕೆಗೆ . ಯಾವ ಕ್ರಮಗಳನ್ನು . | ನೀಡಲಾಗಿದೆ. ರಾಜ್ಯ ಸರ್ಕಾರದ ಭಾಷಾ ನೀತಿ 
ಕೈಗೊಳ್ಳಲಾಗಿದೆ; ಹಾಗೂ ಕಾಲಕಾಲಕ್ಕೆ ಸರ್ಕಾರವು ಹೊರಡಿಸುವ 

ಆದೇಶಗಳು-ಸುತ್ತೋಲೆಗಳನ್ವಯ ಪ್ರಾಧಿಕಾರ 
ಕನ್ನಡ ಅನುಷ್ಠಾನಕ್ಕೆ ಸಂಬಂಧಪಟ್ಟಿ ಹಾಗೆ 
ಕಾರ್ಯನಿರ್ವಹಿಸುತ್ತಿರುತ್ತದೆ. 

ಕನ್ನಡ ಭಾಷೆಯನ್ನು ರಾಜ್ಯದ ಆಡಳಿತ 
ಭಾಷೆಯಾಗಿ ಕಡ್ಡಾಯವಾಗಿ ಎಲ್ಲ ಹಂತದಲ್ಲೂ 
ತರುವ ಬಗ್ಗೆ ಸರ್ಕಾರದ ಸುತ್ತೋಲೆ ಸಂಖ್ಯೆ: 
ಡಿಪಿಎಆರ್‌:8:ಪಿಓಎಲ್‌:83, ಬೆಮಗಳೂರು, 
ದಿನಾಂಕ:10.02.1982ರಂತೆ ಕಡತಗಳ ಮೇಲೆ 
ಬರೆಯುವ ಟಿಪ್ಪಣಿಗಳು, ಪ್ರಕಟಣೆಗಳು, ಅರ್ಜಿ 
ನಮೂನೆಗಳು, ನೋಟಿಸುಗಳು, ಪರವಾನಿಗೆಗಳು, 
ಬಿಲ್ಲುಗಳು, ಕಛೇರಿ ಕಾಗದದ ತಲೆಬರಹಗಳು 
ಹಾಗೂ ಕಛೇರಿ ಹಾಗೂ ಬೀದಿ ಫಲಕಗಳು 
ಸೇರಿದಂತೆ ಆಡಳಿತದ ಎಲ್ಲಾ ಹಂತೆಗಳಲ್ಲಿ 
ಕನ್ನಡ ಬಳಸುವಂತೆ ಸುತ್ತೋಲೆ 
ಹೊರಡಿಸಲಾಗಿರುತ್ತದೆ. 

ಆ) | ಸರ್ಕಾರಿ ಪತ್ರ ವ್ಯವಹಾರಗಳಲ್ಲೇ ಸರ್ಕಾರದ ಮ್ಯವಹಾರಕೆ ಶುದ್ದ ಕನುಡ 
ಕಾಗುಣಿತದ ತಪ್ಪುಗಳಾಗುತ್ತಿದ್ದು, ಇಂತಹ | ಬಳಕೆ. ಮಾಡಲು ನೀತಿಯನ್ನು ರೂಪಿಸುವುದು 
ತಪ್ಪುಗಳನ್ನು ತಡೆಯಲು ಸರ್ಕಾರದ |ಸರ್ಕಾರದ ನೀತಿಯ ಪ್ರಶ್ನೆಯಾಗಿರುತ್ತದೆ. 
ವ್ಯವಹಾರಕ್ಕೆ ಶುದ್ದ ಕನ್ನಡ ಬಳಕೆ [ಉಳಿದಂತೆ ಕನ್ನಡ ಬಳಕೆಗೆ ಅನುಕೂಲವಾದ 
ಮಾಡಲು ಯಾವುದಾದರೂ ನೀತಿಯನ್ನು | ತರಬೇತಿ ಕಾರ್ಯಕ್ರಮಗಳನ್ನು, ಶಿಬಿರಗಳನ್ನು, 
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ! ಪ್ರದರ್ಶನಗಳನ್ನು ಕಮ್ಮಟ ಗೋಷ್ಠಿ ಕನ್ನಡ 
ರೂಪಿಸಿದೆಯೇ;  (ರೂಪಿಸಿದ್ದಲ್ಲಿ ವಿವರ | ಸಂಬಂಧ ಕೈಪಿಡಿಗಳನ್ನು ಮುದ್ರಿಸುವುದು ಮತ್ತು 
ನೀಡುವುದು) ' ವಿಚಾರ ಸಂಕಿರಣಗಳನ್ನು ಆಯೋಜನೆಯನ್ನು 


ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ನಿರ್ವಹಿಸುತ್ತಿದೆ. 


--2/- 


ಇ) 


ಕಾರ್ಯಕ್ರಮಗಳನ್ನು 
ಹಮ್ಮಿಕೊಳ್ಳಲಾಗಿದೆ? 


ಮಾಹಿತಿ ನೀಡುವುದು) 


ಕನ್ನಡದ ಶುದ್ಧ ಬರವಣಿಗೆ ಹಾಗಾ 
ವ್ಯವಹಾರಕ್ಕೆ: ಇಲಾಖೆಯಿಂದ ಯಾವು ಜಾರಿಗೆ ತರುವಲ್ಲಿ ಇರುವ ಅಡಚಣೆಗಳನ್ನು 
| ಗೆಮವಿಸಿ “ಅವುಗಳ ಮವಿವಾರಣೆಗೆ ಸೂಕ್ತ 
(ಸಂಪೂರ್ಣ: 


'ಮ್ನಡವನ್ನು”“ ಆಡಳಿತ" 'ಭಾಷೆಯನ್ನಾಗ 


ಕ್ರಮಗಳನ್ನು ಕೈಗೊಳ್ಳುವುದರ ಮೂಲಕ ಕನ್ನಡ 
ಬಳಕೆಗೆ ಅನುಕೊಲವಾದ ತರಬೇತಿ 
ಕಾರ್ಯಕ್ರಮಗಳನ್ನು, ಶಿಬಿರಗಳನ್ನು, 


ಸಂಕಿರಣಗಳನ್ನು ಆಯೋಜನೆ ಮಾಡುವುದು, 
'ಈನ್ನಡ 'ಅಭಿವೃಬ್ದಿಗೆ ಸಂಬಂಧಿಸಿದ ಉಪಯುಕ್ತ 
ಪ್ರಕಟಣೆಗಳನ್ನು ಪ್ರಕಟಿಸುವುದು, ಆಡಳಿತ 
ಪೂರಕ ಸಾಹಿತ್ಯದ ರಚನೆ, ಪರಿಷ್ಕರಣೆ, ಮುದ್ರಣ 


"| ಮತ್ತು ಕನ್ನಡೇತರರಿಗೆ ಕನ್ನಡ ಕಲಿಕೆ ಕನ್ನಡ 
ಕಲಿಸಲು ಕನ್ನಡ ಕಲಿಕಾ ಕೇಂದ್ರಗಳ ಮೂಲಕ | 


ಕನ್ನಡ ಭಾಷೆ ಬೆಳೆಸುವ ಕಾರ್ಯಕ್ರಮಗಳನ್ನು 
ನಿರಂತರವಾಗಿ 'ನಡೆಸುತ್ತ ಬಂದಿದೆ ಹಾಗೂ 
ರಾಜ್ಯದಲ್ಲಿ: ಹೆಚ್ಚು ಜನಸಂಪರ್ಕ ಹೊಂದಿರುವ 
ಕೇಂದ್ರ ಸರ್ಕಾರದ ಕಚೇರಿಗಳು, ಬ್ಯಾಂಕುಗಳು, 


"| ಅಂಚೆ ಕಛೇರಿಗಳು, ಮತ್ತಿತರ ಕಛೇರಿಗಳು ಮತ್ತು 


ಉದ್ದಿಮೆಗಳಲ್ಲಿ ಇಂದಿನ ಬಳಕೆಯಲ್ಲಿರುವ 
ನಮೂನೆ, ನೋಟೀಸು, ನಾಮಫಲಕಗಳಲ್ಲಿ 
ಕೇಂದ್ರ ಸರ್ಕಾರದ ಭಾಷಾ ನೀತಿಗೆ 
ಅನುಗುಣವಾಗಿ ಪ್ರಾದೇಶಿಕ ಭಾಷೆಯನ್ನು 


ಬಳಸಲಾಗುತ್ತಿದೆಯೇ ಎಂಬುದನ್ನು 
ಪರಿಶೀಲಿಸಲು ಕಛೇರಿಗಳಿಗೆ ಭೇಟಿ ನೀಡಿ ಕನ್ನಡ 
ಅಮುಷ್ಠಾನ ಕುರಿತ ಪರಿಶೀಲನೆ 
ನಡೆಸಲಾಗುತ್ತಿರುತ್ತದೆ. 


ಸಂಖ್ಯೆ: ಕಸಂವಾ 31 ಕೆಓಎಲ್‌ 2022. 


NS 


ಇಂಧನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 


ಪ್ರದರ್ಶನಗಳನ್ನು ಮತ್ತು ವಿಚಾರ | 


